ಶ್ರ. 


ಅ) 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ಕ್ರ ಪ್ರಶ್ನೆ ಉತ್ತರ 
ಸಂ. 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಬಿಸ್ಕೂರು ಈ 


ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕಿನ 
ಬಿಸ್ಕೂರು ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ 


ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಶಿಕ್ಷಕರ ಸಂಖ್ಯೆ ಕಡಿಮೆ 
ಇರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ; ಬಂದಿದ್ದಲ್ಲಿ, ಯಾವ ಕ್ರಮ 
ಕೈಗೊಳ್ಳಲಾಗಿದೆ: 


ಸದರಿ ಶಾಲೆಯಲ್ಲಿ 
ಶೌಚಾಲಯ ಉಪಯೋಗಿಸಲು 
ಯೋಗ್ಯವಿಲ್ಲದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಯಾವ 
ಕ್ರಮ ಕೈಗೊಳ್ಳಲಾಗಿದೆ; (ವಿವರ 
ನೀಡುವುದು) 


ಶೌಚಾಲಯವಿದ್ದು, 


; 684(829) 
; ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ (ನಾಮ ನಿರ್ದೇಶನ 


ಹೊಂದಿದವರು) 


; 20-12-2021 
; ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 


ಸಚಿವರು 


ಶಾಲೆಯಲ್ಲಿ 1 ರಿಂದ 5 ನೇ ತರಗತಿಯವರೆಗೆ 55 
ವಿದ್ಯಾರ್ಥಿಗಳು, 6 ಮತ್ತು 7 ರಲ್ಲಿ 46 ವಿದ್ಯಾರ್ಥಿಗಳು, ಒಟ್ಟು 
101 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುತ್ತಾರೆ. 


ಸದರಿ ಶಾಲೆಯಲ್ಲಿ ೦4 ಮಂಜೂರಾದ ಶಿಕ್ಷಕರ 
ಹುದ್ದೆಗಳಿದ್ದು. ಒಬ್ಬ ಶಿಕ್ಷಕರು ಅಕಾಲಿಕ ನಿಧನ 
ಹೊಂದಿರುತ್ತಾರೆ ಮತ್ತು ಮುಖ್ಯ ಶಿಕ್ಷಕರ ಶುದ್ದ 
ವಯೋನಿವೃತ್ತಿಯಿಂದ ಖಾಲಿಯಾಗಿರುತ್ತದೆ. ಒಟ್ಟು 02 
ಹುದ್ದೆಗಳು ಖಾಲಿಯಾಗಿರುತ್ತವೆ. 


ಖಾಲಿಯಾದ ೦2 ಶಿಕ್ಷಕರ ಹುದ್ದೆಗಳಿಗೆ; ೦ ಅತಿಥಿ 
ಶಿಕ್ಷಕರನ್ನು ನೇಮಕ ಮಾಡಲಾಗಿದೆ ಹಾಗೂ ೦1 ಶಿಕ್ಷಕರನ್ನು 
ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನಿಯೋಜನೆ 
ಮಾಡಲಾಗಿದೆ. ಪ್ರಸ್ತುತ, ಶಾಲೆಯಲ್ಲಿ ಒಟ್ಟು ೦4 ಶಿಕ್ಷಕರು 
ಕರ್ತವ್ಯ ನಿರ್ವಹಿಸುತ್ತಿದ್ದು ಶಿಕ್ಷಕರ ಸಮಸ್ಯೆ 
ಉಂಟಾಗದಂತೆ ಕ್ರಮ ವಹಿಸಲಾಗಿದೆ. 
ಸದರಿ ಶಾಲೆಯಲ್ಲಿ ಪ್ರಸ್ತುತ ೦2 ಶೌಚಾಲಯಗಳು 


ಸುಸ್ಥಿತಿಯಲ್ಲಿರುತ್ತದೆ. (ಟಯೋಟಾ ಕಂಪನಿಯಿಂದ 
ನಿರ್ಮಿಸಿಕೊಡಲಾಗಿರುತ್ತದೆ) ೦2 ಶೌಚಾಲಯಗಳ ದುರಸ್ತಿ 
ಕಾರ್ಯ ನಡೆಯುತ್ತಿದೆ. ೦2 ಹೊಸ ಶೌಚಾಲಯಗಳ 
ನಿರ್ಮಾಣ ಕಾರ್ಯ ಪ್ರಾರಂಭಿಸುವ ಹಂತದಲ್ಲಿದೆ. ಒಟ್ಟಾರೆ. 
೦6 ಶೌಚಾಲಯಗಳನ್ನು ಒದಗಿಸಲು ಕ್ರಮವಹಿಸಲಾಗಿದೆ. 


CL 


(ಹೆಣ್ಣು ಮಕ್ಕಳಿಗೆ ೦3, ಗಂಡು ಮಕ್ಕಳಿಗೆ 03) ಹಾಗೂ 


| | i, 
ಇವುಗಳನ್ನು ಹೊರತುಪಡಿಸಿ ೦6 ಮೂತ್ರಾಲಯಗಳನ್ನು 


ಸುಸ್ಥಿತಿಯಲ್ಲಿ (ಹೆಣ್ಣು ಮಕ್ಕಳಿಗೆ ೦3, ಗಂಡು ಮಕ್ಕಳಿಗೆ ೦3) 


ಒದಗಿಸಲಾಗಿದೆ. 
SU ee: 


ಇ) | ಮಾಗಡಿ ತಾಲ್ಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ 
ಹಾಗೂ ತಾಲ್ಲೂಕು ಪಂಚಾಯಿತಿಯ ಕಾರ್ಯ 
ನಿರ್ವಹಕರ ಅಧಿಕಾರಿಗಳ ಮೇಲೆ ತಿಳಿಸಿದ 
ಶೌಚಾಲಯದ ಕಟ್ಟಡದ ಕಳಪೆ ಕಾಮಗಾರಿ 
ಮಾಡಿದ್ದು, ' ಈ ಇಬ್ಬರು ಅಧಿಕಾರಿಗಳು 
ಶಾಮೀಲಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದ್ದಲ್ಲಿ, ಯಾವ ಕ್ರಮ ಕೈಗೊಂಡಿದೆ. 


ಬಿಸ್ಕೂರು ಗ್ರಾಮದಲ್ಲಿರುವ ಸರ್ಕಾರಿ ಶೌಚಾಲಯ 
ಕಟ್ಟಡದ ಕಳಪೆ ಕಾಮಗಾರಿಯಲ್ಲಿ ಶಾಮೀಲಾಗಿರುವ ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳು, ಮಾಗಡಿ ತಾಲ್ಲೂಕು ರವರ ವಿರುದ್ಧ 
ಯಾವುದೇ ದೂರು ಬಂದಿರುವುದಿಲ್ಲ/ಶಿಸ್ತು ಪ್ರಕರಣ 
ಪ್ರಾರಂಭಿಸಿರುವುದಿಲ್ಲ. 


ಇವಿ 266 ಪಿಎಂಸಿ 2021 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. . 


